ಎನ್‌. ಹವಳಯ್ಯ 


ಬಾದಾಮಿ ಚಾಲುಕ್ಕರ ನಾಣ್ಯಗಳು 


: ಬಾದಾಮಿ ಚಾಲುಕ್ಕರು ನಾಣ್ಯಗಳನ್ನು ಉಪ 
ಯೋಗಿಸುತ್ತಿದ್ದರೇ ಎಂಬ ಪ್ರಶ್ನೆಯನ್ನು ಇತಿಹಾಸಕಾ 
ರರು ಅಗಿಂದ್ಲಾಗ್ಗೆ ಕೇಳುತ್ತಲೇ. ಬಂದಿದ್ದಾರೆ. ಏಕೆಂದರೆ 
ಅವರಿಗೆ ಪೂರ್ವ ಚಲುಕ್ಕರ ಅಥವಾ ಬದಾಮಿ 
ಚಲುಕ್ಕರ ಕಾಲದ ನಾಣ್ಯ ಗಳ ಬಗ್ಗೆ ತೃಪ್ತಿಕರವಾದ 
ಮಾಹಿತಿ ದೊರೆತಿಲ್ಲ. ಚಲುಕ್ಕರು ” ಪ್ರಮುಖವಾಗಿ 
ಕರ್ನಾಟಕದ. ರಾಜಕೀಯ ಮತ್ತು. ಸಾಂಸ “ಶಿಕ ಇತಿಹಾ 
ಸದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಖ್ಯಾತಿಗೆ ಬಂದ 
ರೆಂಬ ವಾಸ್ತವಿಕ ದೃಷ್ಟಿಯಿಂದ ಈ ಮೇಲಿನ ಪ್ರಶ್ನೆಯು 
ಪ್ರಾಮುಖ್ಯ 'ತೆಯನ್ನು' “ಗಳಿಸುತ್ತದೆ. ಉತ್ತರ ಭಾರತದ 
ಹರ್ಷನನ್ನು ಸೋಲಿಸಿದ ಖ್ಯಾತಿಯು ಈ ವಂಶದ 
ರಾಜರಿಗೆ "ಸಲ್ಲುತ್ತದೆ. ಐಹೊಳೆ ಬಾದಾಮಿ ಪಟ್ಟದ 
ಕಲ್ಲು ಮತ್ತು "ಮಹಾ ಕೂಟದಲ್ಲಿ ಅವರ ಸಾಂಸ್ಕ "ಶಿಕ 
ರಂಗದ ಅದರಲ್ಲೂ ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ 
ಅಪಾರ. ಈ ಮೇಲಿನ ಅಂಶಗಳಿರಿದ ನಾಣ್ಯಗಳ ಬಗೆ 
ಗಿನ ಒಂದು ಸ್ಪಷ್ಟ ಚಿತ್ರಣವನ್ನು ಯಾರೇ" ಆದರೂ 
ನಿರೀಕ್ಷಿಸುತ್ತಾರೆ. “ಆದರೆ ದುರಾದೃಷ್ಟವಶಾತ್‌ ಚಲುಕ್ಕರ 
ನಾಣ್ಯ ಗಳ “ಬಗ್ಗೆ ನಮಗೆ ತಿಳಿದಿರುವ ವಿಷಯ ಬಲು 
ಕಡಿಮೆ. ಇದು ಕೆಲವು ವಿದ್ವಾಂಸರನ್ನು ಚಲುಕ್ಕರ 
ಕಾಲದಲ್ಲಿ ನಾಣ್ಯಗಳ ಚಲಾವಣೆಯೇ ಇರಲಿಲ್ಲ ವಸ್ತು 
ವಿನಿಮಯವೆ ವ್ಯಾಪಾರದ ನಿಯಮವಾಗಿತ್ತು ಎಂದು 
ಯೋಚಿಸುವಂತೆ ಮಾಡಿದೆ. ಈ ಮೇಲಿನ "ಅಂಶವನ್ನು 
ದೊರೆಯುವ ಎಲ್ಲಾ ಆಧಾರಗಳ ಸಹಾಯದಿಂದ, 
` ಕೂಲಂಕಷವಾಗಿ ತಿಳಿಯುವ ಪ್ರಯತ್ನ ಇಲ್ಲಿ 
ಮಾಡಲಾಗಿದೆ. 


ಈ ರಾಜವಂಶದ ನಾಣ್ಯಗಳ ಬಗ್ಗೆ ಎಲಿಯಟ್‌ 
ಎಂಬುವವರು ಪ್ರಥಮವಾಗಿ, ತಮ್ಮ ದಕ್ಷಿಣ ಭಾರ 
ತದ ನಾಣ್ಯಗಳು ಎಂಬ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. 
ಆದರೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಈ ನಾಣ್ಯಗಳ 
ಮೇಲೆ ಯಾವ ರೀತಿಯ ಬರಹವಾಗಿ ಗುರುತುಗ 
ಳಾಗಲಿ : ಮಾಡಿಲ್ಲ ಈ, ರಾಜವಂಶದ ರಾಜರುಗಳ 
ಯಾವ ಹೆಸರನ್ನಾಗಲಿ ಅಥವಾ ಬಿರುದನ್ನಾಗಲಿ ಈ 
ನಾಣ್ಯಗಳು ಒಳಗೊಂಡಿಲ್ಲ. ನಾಣ್ಯದ ಮುಮ್ಮುಖದಲ್ಲಿ 


ಜ್ರ 


ಮ ಚಿತ್ರವಿದ್ದು : ಅದರ ಹಿಮ್ಮುಖದಲ್ಲಿ ಹೂವಿನ 
ಸದ ಚಿತ್ರ. ಮಾತ್ರ ಇದೆ. ಈ ವಂಶದ ರಾಜಲಾಂಛನ 
ಗ 'ವರಾಹದ ಚಿತ್ರ ನಾಣ್ಯ ಗಳ ಮೇಲೆ ಕಂಡುಬಂದಿ 
ರುವ ಮುಖ್ಯ ಕಾರಣದಿಂದ 'ನಾಣ್ಮ ಶಾಸ್ತ್ರಜ್ಞರು, ಈ 
ನಾಣ್ಯಗಳನ್ನೂ ಚಾಲುಕ್ಯರ ನಾಣ್ಯ ಗಳೆಂದು "ೀರ್ಮಾನಿ 
ಸಿದ್ದಾರೆ. ಆದರೆ ಈ" ವಂಶಕ್ಕೆ" ಸೇರಿದ ನೂರಕ್ಕೂ 
ಹೆಚ್ಚು ಶಾಸನಗಳಿರುವುದರಿಂದ ಬರಹವಿಲ್ಲದ ಈ 
ನಾಣ್ಯಗಳ ಬಗ್ಗೆ ಹಲವರು ಪ್ರಶ್ನಿಸಿದ್ದಾರೆ. 'ಚಾಲುಕ್ಕರ 
ಚಿನ್ನದ ನಾಣ್ಯಗಳು ವರಾಹ "ಚಿತ್ರವನ್ನು ಹೊಂದಿರು 
ವುದರಿಂದ ಈ ನಾಣ್ಯಗಳಿಗೆ ವರಾಹ ಎಂಬ ಹೆಸರು 
ಬಂದಿತೆಂದು ನಂಬ ಲಾಗಿದೆ ಮತ್ತು ಈ ಹೆಸರು 
ಮುಂದಿನ ಅವಧಿಯಲ್ಲಿ ಬಹಳ ಜನಪ್ರಿಯವಾಗಿ 
ಒಂದು ನಾಣ್ಣ ವರಾಹದ ಚಿತ್ರ ಹೊಂದಿರಲಿ, 
ಹೊಂದಿಲ್ಲದಿರಲಿ, ಆ ಹೆಸರಿನಿಂದಲೇ ಕರೆಯಲ್ಪಟ್ಟಿತು. 
ಹೀಗೆ ವರಾಹ ನಾಣ್ಯಗಳ ಪದ್ಧತಿಯನ್ನು ಪ್ರಾರಂಭಿಸಿದ 
ಕೀರ್ತಿಬಾದಾಮಿ ಚಾಲುಕ್ಕ ರಿಗೆ ಸಲ್ಲುತ್ತದೆ. ಆದರೆ 
ಇದು ಸಹ ಊಹೆಗಳ ಮೇಲೆ ಆಧಾರವಾಗಿದೆ. ಎಸ್‌, 
ರಾಮಯ್ಯ ನವರು ಎರಡು ಸಂದೇಹಾಸ್ಪದ ' ನಾಣ್ಯಗ ' 
ಳನ್ನು ಈ ವಂಶಕ್ಕೆ ಸೇರಿದ, ನಾಣ್ಯ ಗಳೆಂದು ವಾದಿಸಿ 
ದ್ದಾರತಿ ವಾಸ್ತವಿಕವಾಗಿ ಈ ನಾಣ್ಯಗಳ ಬಗ್ಗೆ ಇವ 
ರೊಬ್ಬರೇ ಈ ಮೇಲಿನ ಅಭಿಪ್ರಾಯವನ್ನು ವ್ಯಕ್ಷಪಡಿ 
ಸಿರುವುದು. ಇದುವರೆಗೆ ಯಾರೂ ಕೂಡ ನಾಣ್ಯ ಗಳ 
ಬಗೆಗಿನ ಇವರ ವಾದವನ್ನು ಧೃಡಪಡಿಸಿದ್ದೇ ಇಲ್ಲ. 
ಇವುಗಳಲ್ಲಿ ಎರಡು ಚಿನ್ನದ ನಾಣ್ಯ ಗಳು ಉಳಿದೆರಡು 
ಚಿನ್ನ ಮತ್ತು ಬೆಳ್ಳಿಯ ಮಿಶ್ರ ಲೋಹದ ನಾಣ್ಯಗಳು. 
ಮೊದಲು "ಎರಡು. ನಾಣ್ಯ ಗಳು 117 ಗ್ರೇನ್‌ "ತೂಕ 
ದ್ದಾಗಿದ್ದು ಅದರ ಮುಮ್ಮುಖದಲ್ಲಿ ಶ್ರೀ ವಿಕ್ರಮ 
ಎಂಬ ಪದವಿದ್ದು ಸೂರ್ಯ ಚಂದ್ರರ ಟಿತ್ರದ : 
ಜೊತೆಗೆ : ಅವರ ಕುಲದೇವರಾದ ಫಾರ್ತಿಕೇಯನ ಚಿತ್ರ 
ವಿದೆ. ಈ ನಾಣ್ಯಗಳ ಮೇಲೆ ಎಸ್‌ . ರಾಮಯ್ಯ ನವರು 
ಒಂದು ನವಿಲಿನ ಚಿತ್ರವನ್ನು ಸಹ ಗುರುತಿಸಿದ್ದಾರೆ. 


` ಇನ್ನು ಸ್ವಲ್ಪ ಮುಂದುವರೆದು. ಈ ನಾಣ್ಯಗಳನ್ನು ಕ್ರಿಶ. 
- 655 ರಿಂದ 681 
ದೊರೆಯಾದ ಮೊದಲನೆ ವಿಕ್ರಮಾದಿತ್ಯನು ಚಲಾವಣೆಗೆ 


ರವರೆಗೆ ಆಳಿದ "ಈ "ವಂಶದ 


ಇತಿಹಾಸ ದರ್ಶನ 


ಗ್ಗ 


ಮೇಲೆ ಬೆಳಕನ್ನು 


ತಂದನೆಂದು ವಾದಿಸಿದ್ದಾರೆ. ಮಿಶ್ರಲೋಹದ ನಾಣ್ಯ ಗಳು 
ಹೆಚ್ಚು ಕಡಿಮೆ ಚಿನ್ನದ ನಾಣ್ಯ ಗಳೂತೆ ಇದ್ದು ಶ್ರೀ ವಿಕ್ರಮ 
ಮಹಾರಾಜ ಎಂಬ ಏಳನೇ ಶತಮಾನದ ಕನ್ನಡ ಲಿಪಿಯ 
ಬರಹವಿದೆ. ಏನೇ ಆದರೂ ಅನೇಕ ಮಂದಿ "ವಿದ್ವಾಂಸರು 
ಈ ನಾಣ್ಯಗಳ ಬಗೆಗಿನ ಪುರಾವೆಗಳನ್ನು ಶಂಕಿಸಿ ಅದು 
ಚಾಲುಕ್ಕರು ಹೊರಡಿಸಿದ ನಾಣ್ಯ ಗಳೇ ಅಲ್ಲವೆಂದು ಅಭಿ 


ಪ್ರಾಯ” ಪಟ್ಟಿದ್ದಾರೆ. 


ಮತ್ತೊಂದು ವಾದದ ಪ್ರಕಾರ ಶಿಲಾಶಾಸನಗಳನ್ನು 
ಪರಿಗಣನೆಗೆ ತೆಗೆದುಕೊಂಡು. ನಾಣ್ಯಗಳ ಪದ್ಧತಿಯ 
ಬಗ್ಗೆ ಈ ಶಾಸನಗಳು ಉಪಯುಕ್ತ ಮಾಹಿತಿಯನ್ನು 
ಕೊಡುತ್ತವೆ. ಈಗ ನಾವು ಚಲುಕ್ಕರ ನಾಣ್ಯಗಳ 
ಚೆಲ್ಲುವ ಕೆಲವು ಶಾಸನಗಳನ್ನು 
ನೋಡೋಣ. ಪಟ್ಟದ ಕಲ್ಲಿನ ಸಂಗಮೇಶ್ವರ ದೇವಾಲ 
ಯದ ಮಂಟಪದ ಮೊದಲನೆ ಕಂಬದ ಶಾಸನವು 
ಮಹದೇವ ಗೆರೆಯ ಹೆಗ್ಗಡೆಯಾಗಿದ್ದ ಪೊಲಿಯಾಚಿಯು 
ಕೊಡಂಗೆಯನ್ನಗಿ ನೀಡಿದ ' '51 ಚಿನ್ನದ ಗದ್ಯಾಣದ ಬಗ್ಗೆ 
ತಿಳಿಸುತ್ತದೆ. ಈ ಕೊಡುಗೆಯು ವಿಜೇಶ್ವರ ದೇವಾಲ 
ಯದ: ಕಂಬಗಳನ್ನು ತಯಾರಿಸಲು ಉಪಯೋಗಿಸಲ್ಪ 
ಟ್ಟಿತು. ಇದೇ ಸಳದ ವಿಜಯಾದಿತ್ಯನ ಕಾಲದ ಶಾಸ 
ನವು ಒಬ್ಬ ಬ್ರಾಹ್ಮಣನು 30 ನಿವರ್ತನ ಭೂಮಿ 
ಯನ್ನು .30 ಗದ್ಯಾಣಗಳಿಗೆ ಖರೀದಿಸಿ ವಿಜಯೇಶ್ವರ 
ದೇವರಿಗೆ ಅರ್ಪಿಸಿದ ವ್ಯವಹಾರದ ಬಗ್ಗೆ ತಿಳಿಸುತ್ತದೆ. 


ಐಹೊಳೆಯಲ್ಲಿನ ಅನೇಕ ಶಾಸನಗಳು ಹಣವನ್ನು 


ಯಥೇಚ್ಚವಾಗಿ ಬಳುಸುತ್ತಿದ್ದ ವ್ಯವಹಾರಗಳನ್ನು ತಿಳಿಸು 
ತ್ತವೆ. ಲಾಡಖಾನ್‌ ದೇವಸ್ಥಾನದ ಹೊರಗೋಡೆಯ 


ಮೇಲಿರುವ ಒಂದು ಶಾಸನವು ಚೆನ್ನಮ ಸೋಮಯಾ 
ಜಿಯ ಕೊಡುಗೆಯನ್ನು ತಿಳಿಸುತ್ತ ಒಂದು ಗದ್ಯಾಣ 
ವನ್ನು ಅನ್ನಪ್ರಾಶನ ಶ್ರೀಮಂತ ಚೌಲ್ಕ ಧಾರಣ 
ಉಪನಯನ ಮತ್ತು ಸಮವರ್ತನಕ್ಕೂ ಎರಡು ಗದ್ಮಾ 
ಣಗಳನ್ನು ಮದುವೆಗೆ ಮತ್ತು * ಅಗ್ನಿಹೋತ್ರಕ್ಕೂ 
ಮೂರು. ಗದಾ [ಣಗಳನ್ನು ಚಾತುರ್ಮಾಸಕೊ ನಾಲ್ಕು 
ಗದ್ಯಾಣಗಳನ್ನು ಅಗ್ನಿಸ್ಟೋಮಕ್ಕೂ ಕೊಡುಗೆಯಾಗಿ 


“ನೀಡಿರುವುದನ್ನು ತಿಳಿಸುತ್ತದೆ. ಹೀಗೆ ಈ ಶಾಸನದಲ್ಲಿ ` 


ಗದ್ಯಾಣ ಪಂಟ ಪದವನ್ನು ನಾಲು ಭಾರಿ ಉಪ 
ಯೋಗಿಸಲಾಗಿದೆ.” ದುರ್ಗ ದೇವಾಲಯದಲ್ಲಿ ವಿಕ್ರಮಾ 
ದಿತ್ಯನ ಕಾಲದ ಇನ್ನೊಂದು ಶಾಸನವಿದ್ದು "ಅದು ಹ 
ನಾಣ್ಯಗಳ ಬಗ್ಗೆ 
ಒಂದು ಹೊರೆ" 'ಭಾರಕ್ಕೆ ನಾಲ್ಕು ವೀಸೆಗಳಂತೆ, ಆದಿತ್ಯ 


ಇತಿಹಾಸ ದರ್ಶನ 


ಉಲ್ಲೇಖಿಸುತ್ತದೆ. ಈ ಶಾಸನವು _ 
-ದಿಲ್ಲ. ಗದ್ಯಾಣಗಳು 


ದೇವಾಲಯಕ್ಕೆ ಕೊಡುಗೆಯಾಗಿ ನೀಡಿರುವುದನ್ನು ತಿಳಿಸು 
ತ್ತದೆ? ದೇವಾಲಯದ ಬಳಿಯಿರುವ ಎಂಟನೆ ಶತಮಾ 
ನಕ ಸೇರಿದ ಇನ್ನೊಂದು ಶಾಸನವು, ದ್ವಾದಶದ ಆಚ 
ರಣ್ಣೆ ಅಂದರೆ ಹನ್ನೆರಡು ದಿನಗಳ ಹಬ್ಬದ ಆಚರಣೆಗೆ 
ಒಂದು ಸಾವಿರದ ಒಂದು ನೂರ "ಹನ್ನೆರಡು ಗದ್ಯಾಣ 
ಗಳನ್ನು ಕೊಡುಗೆಯಾಗಿ ನೀಡಿರುವುದನ್ನು ಉಲ್ಲೇಖಸು 
ತ್ತದೆ.” ಮಂಗಳೇಶನ ಬಾದಾಮಿ ಗುಹಾ ಶಾಸನವು 
ಲಂಜಿಗೇಶ್ವರ ದೇವಾಲಯಕ್ಕೆ ಹಾರ ಮಾಡುವವನಿಗೆ 


, ಅರ್ಯ ಮಾಸೆಯನ್ನು ದತ್ತಿ ನೀಡಿರುವುದನ್ನು ತಿಳಿಸು 


ತ್ತದೆ? ಭೋಗ ಶಕ್ತಿಯ ಅಂಜನೇರಿಯ ಶಾಸನವು 
ರೂಪಕ ಎಂಬ ಒಂದು ವಿಧದ ನಾಣ್ಕ ಗೆಳ ಬಗ್ಗೆ 
ಪ್ರಸ್ತಾಪಿಸುತ್ತದೆ. 0 ಬಹುಶಃ ಇವು ಬೆಳ್ಳಿಯ” ನಾಣ್ಯಗಳಿ 
ರಬಹುದು. ಎರಡನೆ ವಿಕ್ರಮಾದಿತ್ಯನ 'ಲಕ್ಷೇಶ್ವರ ಶಾಸ 
ನಗಳು ಪಣವನ್ನು ಕೊಡುಗೆಯಾಗಿ ನೀಡಿರುವುದನ್ನು 
ತಿಳಿಸುತ್ತವೆ.!' 


ಈ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವು 
ಬಹಳ ಉಚ್ಚಮಟ್ಟದಲ್ಲಿತೆಂಬುದನ್ನು ಅನೇಕ ಶಾಸನಗ 
ಳಿಂದ ತಿಳಿದು ಬರುತ್ತದೆ. ಐಯ್ಯಹೊಳೆ ಅಥವಾ 
ಅರ್ಯಪುರ ಅಥವಾ ಇಂದಿನ ಐಡ ಹೊಳೆಯು ವಾಣಿಜ್ಯ 
ಮತ್ತು ವ್ಯಾಪಾರ ಚಟುವಟಿಕೆಗಳ ಮುಖ್ಯ ಕೇಂದ್ರವಾ 
ಗಿತ್ತು. ಅವರಿಗೆ ಅವರದೇ ಆದ ಒಂದು ಸಂಘವಿದ್ದು 
ಸದಸ್ಯರು ವ್ಯಾಪಾರದ ಸಲುವಾಗಿ ಭಾರತದ ಹೊರ 
ಗಿನ ದೂರ ಪ್ರದೇಶಗಳಿಗೆ ತಮ್ಮ ಸರಕುಗಳೊಂದಿಗೆ 
ಸಾಕಷ್ಟು ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಿರ 
ಬಹುದು. ಇದು "ಟಂಕಿಸಿದ ನಾಣ್ಯಗಳ ಅವಶ್ಯ ಕತೆ 
ಯನ್ನು ತಿಳಿಸುತ್ತದೆ. ಈ ಮೇಲಿನ ಎಲ್ಲಾ ಆಧಾರಗಳ 
ಸಮಾಕ್ಷೆಯಿಂದ ನಾವು ಈ ಕೆಳಗಿನ ಮುಖ್ಯಾಂಶಗಳನ್ನು 
ತಿಳಿಯಬಹುದು. 


1, ನಾಣ್ಯಗಳ ಆಭಾವ ಅಥವಾ ಕೊರತೆಯು, 
ನಾಣ್ಯಗಳೇ ಇರಲಿಲ್ಲವೆಂದು ತೋರಿಸುವುದಿಲ್ಲ. 

2. ಗದ್ಮಾಣ ರೂಪಕ ಪಣ ಮತ್ತು ವೀಸ 
ಮುಂತಾದ ನಾಣ್ಯಗಳು ಅನೇಕ ಧಾರ್ಮಿಕ ಮತ್ತು. 
ಇತರ ರೀತಿಯ ವ್ಯವಹಾರಗಳಲ್ಲಿ ಉಪಯೋಗಿಸುತ್ತಿ 


ದ್ದುದ್ದನ್ನು ಶಾಸನಗಳು ಶಿಳೆಸುತ್ತವೆ. 


3. ಚಾಲುಕ್ಕರ ನಾಣ್ಯಗಳನ್ನು ವರಾಹಗಳೆಂದು 
ಕರೆಯುವುದನ್ನು ಯಾವ ಶಾಸನಗಳೂ. ದೃಡಪಡಿಸುವು 
ಅಂದಿನ ಅತ್ಯುತ್ತಮ ಚಿನ್ನದ 


೭೩ 


ನಾಣ್ಯಗಳಾಗಿದ್ದವು. ಬಹುಶಃ ಜನರು. ಈ ನಾಣ್ಯಗಳಲ್ಲಿ 
ರುವ" ವರಾಹ. ಚಿತ್ರವನ್ನು ಕಂಡು ಇವುಗಳನ್ನು ಪರಾಹ 
ಎಂದು: ಕರೆದಿರಬಹುದು. 


4. ಆ ಕಾಲದಲ್ಲಿ ನಡೆಯುತ್ತಿದ್ದ 'ಉಚ್ಚಮಟ್ಟದ 


'ಠ.: ಚಾಲುಕ್ಕರ ಕಾಲದ ನಾಣ್ಯಗಳನ್ನು ಚ್‌ 
ತರಲು `ಅವರ ರಾಜಧಾನಿಯ ಸುತ್ತ "ಮುತ್ತ ಉತ್ಪ ನನ 


` ಕೈಕೊಳ್ಳ ಬೇಕು. 


6.ಈ ಎಲ್ಲಾ ಸಾಕ್ಷಿ ಪುರಾವೆಗಳಿಂದ ಚಾಲುಕ್ಕ 


ವಾಣಿಜ್ಯ ಹಾಗು ವ್ಯಾಪಾರವು ನಾಣ್ಯ ಗಳ ಉಪಯೋ ದೊರೆಗಳು ಚಿನ್ನದ, ತಾಮ್ರದ : ಬಹುಶಃ ಬೆಳ್ಳಿಯ 

ಗವನ್ನು ಸಮರ್ಥಿಸುತ್ತದೆ. ನಾಣ್ಯ ಗೆಳ ಅಭಾವವು ನಾಣ್ಯಗಳನ್ನೂ ಸಹ ಟಂಕಸತ್ತಿದ್ದರೆಂದು ತೀರ್ಮಾನಕ್ಕೆ 

ಅಂದಿನ ವ್ಯಾಪಾರ ಹಾಗೂ ವಾಣಿಜ್ಯದ ಕುಸಿತವನ್ನು ಬರಬಹುದು. 

ಸೂಚಿಸುವುದಿಲ್ಲ. 

ರಾ 
ಟಿಪ್ಪಣಿಗಳು 


ಸರ್‌. ವಾಲ್ಟರ್‌ ಎಲಿಯಟ್‌ಃ “ಕಾಯಿನ್ಸ್‌ 
“ಜರ್ನಲ್‌ ಆಫ್‌ 


"ವಹಿ. ಇಂಡಿಕಾ? ಸಂ.3, ಫ್ರ1. 

ರ ಗಜ 
ಎ.ಎಮ್‌. ಅಣ್ಣಿಗೇರಿ: “ಐಹೊಳೆ ದೇವಾಲಯಗಳು', 
. ಎ.ಎಮ್‌. ಅಣ್ಣಿಗೇರಿ: “ಐಹೊಳೆ ದೇವಾಲಯಗಳು', 
. “ಇಂಡಿಯನ್‌ ಆಂಟಿಕ್ಷೆರಿ' ಸಂ. 10 ಪು .59 
10. “ಎಪಿ. ಇಂಡಿಕಾ”: ಇಂ. 25, ಪು 235, 
11. "ಎಪಿ. ಇಂಡಿಕಾ': ಸಂ. 14,ಪ್ರು 188. 


vg 


೭೪ 


ಸೌತ್‌ ಇಂಡಿಯನ್‌ ಹ ಸಂ. 8, ಪ್ರ 287. 
ಪು 149. 


ಆಫ್‌ ಸದರನ್‌ ಇಂಡಿಯಾ' ಚಿತ್ರ 1,9,21 ಮತ್ತು 23. 
ಎ.ವಿ. ನರಸಿಂಹಮೂರ್ತಿ: “ದಿ ಕಾಯಿನ್ಸ್‌ ಬ್‌ ಕರ್ನಾಟಕ' ಸ 
ದಿ ನ್ಯುಮಿಸ್‌ಮ್ಯಾಟಿಕ್‌ ಸೊಸೈಟಿ": ಸಂ. 26, 
, ಎ.ಎಮ್‌. wiki "ಪಟ್ಟದಕಲ್ಲಿನ ದೇವಾಲಯಗಳು' ಪ್ರಯ 


ಸಂ. 27, ಪು46. 


ಪು 151. 


ಇತಿಹಾಸ ದರ್ಶನ 


